ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ವನ್ಯಜೀವಿಗಳ ಹಾವಳಿ ತಡೆಗಟ್ಟುವ ಬಗ್ಗೆ 
ಶ್ರೀ ಎಂ.ಎ.ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 
957 (1043) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಹಾಸನ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಆನೆ ತುಳಿತದಿ೦ಂದ ಉಂಟಾದ ಬೆಳೆಹಾನಿ ವಿವರ 
ನೀಡುವುದು ; ಹಾಗೂ ಬೆಳೆ ಹಾನಿ ಸಂತ್ರಸ್ಥರಿಗೆ ಸರ್ಕಾರ ನೀಡಿರುವ ಪರಿಹಾರದ ವಿವರ ನೀಡುವುದು; 


(ಆ) ವನ್ಯ ಜೀವಿಗಳು ಅರಣ್ಯ ದಾಟಿದಂತೆ ತಡೆಯಲು ರೈಲ್ವೇ ಹಳಿಗಳು ಹಾಗೂ ಸೋಲಾರ್‌ 
ಫವನ್ನಿಂಗ್‌ಗಳನ್ನು ಅಳವಡಿಸಲಾಗಿದೆಯೇ ; ಹಾಗಿದ್ದಲ್ಲಿ, ಕಳೆದ 3 ವರ್ಷಗಳಲ್ಲಿ ಸದರಿ ಕಾರ್ಯಗಳಿಗೆ 
ಮಂಜೂರಾದ ಅನುದಾನವೆಷ್ಟು ; ಬಿಡುಗಡೆಯಾದ ಅನುದಾನ ಹಾಗೂ ಬಾಕಿ ಉಳಿದಿರುವ 
ಅನುದಾನವೆಷ್ಟು ; ಬಾಕಿ ಉಳಿಯಲು ಕಾರಣಗಳೇನು ; (ಉಪ ವಿಭಾಗವಾರು, ವಾರ್ಷ್ಜಿಕವಾರು ಕಾಮಗಾರಿ 
ಸಹಿತ ವಿವರ ನೀಡುವುದು) 


(ಇ) ಕಳೆದ 3 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ವನ್ಯ ಮೃಗಗಳ ಕಳ್ಳಬೇಟೆ ಮತ್ತು ಅರಣ್ಯ ಸಂಪತ್ತು 
ಲೂಟಿ ನಡೆಸುತ್ತಿರುವವರ ವಿರುದ್ದ ದಾಖಲಾಗಿರುವ ಕೇಸುಗಳೆಷ್ಟು ? (ವಿವರ ನೀಡುವುದು) 


